p ಕರ್ನಾಟಕ ವಿಧಾನ ಪರಿಷತ್ತು 
ಸದಸ್ಯರ ಹೆಸರು : ಶ್ರೀ ಬಿ.ಜಿ.ಪಾಟೀಲ್‌ (ಕೀಯ ಸಂಸ್ಥೆಗಳ ಕ್ಷೇತ್ರ). 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 472465) 
ಉತ್ತರಿಸಬೇಕಾದ ದಿನಾಂಕ ; 22.07.2019. 
: ಮಾನ್ಯ ಕೃಷಿ ಸಚಿವರು 


ಉತ್ತರಿಸುವ ಸಚಿವರು 


ಪ್ರಶ್ನೆ 


ಕಲಬುರುಗಿ ಕಂದಾಯ ವಿಭಾಗ ವ್ಯಾಪ್ತಿಯಲ್ಲಿ 
ಬರುವ ಕಲಬುರುಗಿ, ಬೀದರ್‌, ರಾಯಚೂರು, 
ಕೊಪ್ಪಳ, ಹಾಗೂ" ಯಾದಗಿರಿ 
ಜಿಲ್ಲೆಯಲ್ಲಿರುವ ಕೃಷಿ ಇಲಾಖೆಯಲ್ಲಿ ಹೆಚ್ಚಿನ 


ಬಳ್ಳಾರಿ, 


ಪ್ರಮಾಣದಲ್ಲಿ ಹುದ್ದೆಗಳು ಖಾಲಿ 
ಉಳಿದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಂಯೇ:; 


ಬಂದಿದೆ. 


ಈ ಕಛೇರಿಗಳಿಗೆ ಮಂಜೂರಾಗಿರುವ ಹಾಗೂ 


ಭರ್ತಿಯಾಗಿರುವ ಹುದ್ದೆ ಗಳೆಷ್ಟು: ಖಾಲಿ ಇರುವ 
ಹುದ್ದೆಗಳೆಷ್ಟು: 
ನೀಡುವುದು) 


(ಜಿಲ್ಲಾವಾರು ಮಾಹಿತಿ 


ಖಾಲಿಯಿರುವ ಹುದ್ದೆಗಳ ಸಂಖ್ಯೆ-590 
ವೃಂದವಾರು, ಜಿಲ್ಲಾವಾರು." ಹಾಗೂ ತಾಲ್ಲೂಕುವಾರು 
ಮಾಹಿತಿಯನ್ನು ನಮೂನೆಯಲ್ಲಿ ಭರ್ತಿ ಮಾಡಲಾಗಿದೆ 


(ಅನುಬಂಧ-1 ರಲ್ಲಿ ಲಗತ್ತಿಸಿದೆ) 


¥ 


ಸರ್ಕಾರದ ಆದೇಶ ಸಂಖ್ಯೆ: ಕೃಣ/166/ಕೃಪಸೇ 2011, 
ದಿನಾಂಕ:08-07-2014 ರಲ್ಲಿ ಕೃಷಿ ಮತ್ತು ಜಲಾನಯನ | 


1 ಅಭಿವೃದ್ಧಿ ಇಲಾಖೆಗಳು ಮರು ಹೊಂದಾಣಿಕೆ ಆದೇಶದನ್ವಯ 


ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದಲ್ಲಿ ಕೃಷಿ ಇಲಾಖೆಯ- 


-| ಅಧಿಕಾರಿ] ನೌಕರರು “ಜಲಾನಯನ ಅಭಿವೃದ್ಧಿ ಇಲಾಖೆಯ 


ವ್ಯಾಪ್ತಿಯಲ್ಲಿ ಬರುಪುದಿಲ್ಲವಾದ ಕಾರಣ 
ಅನ್ವಯಿಸುವುದಿಲ್ಲ. 

ಜಲಾನಯನ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಅರಣ್ಯ 
ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿ/ 'ನೌಕರರು 


ಕಾರ್ಯನಿರ್ವಹಿಸುತ್ತಿದ್ದು, ಖಾಲಿ ಹುದ್ದೆಗಳ ವಿವಶಗಳನ್ನು 


ಅನುಬಂಧ-2ರಲ್ಲಿ ಲಗತ್ತಿಸಿದೆ. 


- ಸಾ 
ಇ) ಖಾಲಿ ಉಳಿದಿರುವ ಹುದ್ದೆಗಳ ಭರ್ತಿಗಾಗಿ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು:: (ಸಮಗ್ರ 
ಮಾಹಿತಿ ನೀಡುವುದು) 


| > 07-ಪ್ರಯೋಗಶಾಲಾ 


| ಸೂಚಿಸಿರುವಂತೆ ಬೆರಳಚ್ಚುಗಾರರು, ವಾಹನ ಚಾಲಕ ಮತ್ತು 


ಖಾಲಿಯಿರುವ ಹುದ್ದೆಗಳನ್ನು ಭರ್ತಿ ಮಾಡಲು ಈ] 
ಕೆಳಗಿನಂತೆ ಕ್ರಮ ವಹಿಸಲಾಗಿರುತ್ತದೆ. 

» 2018ನೇ ಸಾಲಿನಲ್ಲಿ ಒಟ್ಟು 13 'ಸಹಾಯಕ ಕೃಷಿ 
ನಿರ್ದೇಶಕರು, 65 ಕೃಷಿ ಅಧಿಕಾರಿ ಹಾಗೂ 116 
ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳನ್ನು ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡಲಾಗಿದೆ. 45 ಸಹಾಯಕ 
ಕೃಷಿ ಅಧಿಕಾರಿಗಳನ್ನು ಕೃಷಿ ಅಧಿಕಾರಿ ವೃಂದದಲ್ಲಿ 
ನಿಯಮ-32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಲಾಗಿದೆ 

> 2019ನೇ ಸಾಲಿನಲ್ಲಿ 14 ಕೃಷಿ ಅಧಿಕಾರಿಗಳಿಗೆ ಸಹಾಯಕ 
ಕೃಷಿ ನಿರ್ದೇಶಕರ ವೃಂದಕ್ಕೆ ಬಡ್ಡಿ ನೀಡಲಾಗಿದೆ. ಖಾಲಿ 
ಉಳಿದಿರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ 
ಭರ್ತಿ ಮಾಡಲು ಪರಿಶೀಲಿಸಲಾಗುತ್ತಿದೆ. 

ನಾ ಸಹಾಯಕ 22- 
ಬೆರಳಚ್ಚುಗಾರರ " ಹುದ್ದೆಗಳನ್ನು ಭರ್ತಿ ಮಾಡಲು 

ಈಗಾಗಲೇ ಕರ್ನಾಟಕ `" ಲೋಕಸೇವಾ ಆಯೋಗಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. 


ಹಾಗೂ 


ಸರ್ಕಾರದ ಪತ್ರ ಸಂ:ಕೃಇ/60/ಕೃಪಸೇ/2015 1 
ದಿ:23.5.2017ರಲ್ಲಿ “ಸರ್ಕಾರದ.--- ----ಸುತ್ತೋಲೆ: 
ದಿ:26.7.2005 ಹಾಗೂ " ದಿ:23.9.2008ರಲ್ಲಿ 


ಗ್ರೂಪ್‌-ಡಿ ವೃಂದದ ಖಾಲಿ ಇರುವ ಹುದ್ದೆಗಳನ್ನು ಇನ್ನು 
ಮುಂದೆ ಖಾಲಿಯಾಗುವ ಹುದ್ದೆಗಳನ್ನು ಸಹ `ಹೊರಗುತ್ತಿಗೆ 
ಮೂಲಕ ಭರ್ತಿ ಮಾಡಲಾಗುತ್ತಿದೆ. ' 


ಹುದ್ದೆಗಳು ಖಾಲಿ ಉಳಿದುರುವುದರಿಂದ 


ಈ) 
ಯೋಜನೆಗಳ ಅನುಷ್ಠಾನಕ್ಕೆ ತೊಂದರೆ 
ಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ: ಬಂದಿದ್ದಲ್ಲಿ ಈ ನಿಟ್ಟಿನಲ್ಲಿ 
ಯಾವ ಪರ್ಯಾಯ ಪ್ಯವಸ್ಥೆ ಮಾಡಲಾಗಿದೆ. 


ಯೋಜನೆಗಳ ಅನುಷ್ಠಾನಕ್ಕೆ ತೊಂದರೆಯಾಗದಂತೆ ಹಾಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ! ನೌಕರರುಗಳಿಗೆ ಹೆಚ್ಚಿನ 
ಪ್ರಭಾರದಲ್ಲಿರಿಸಿ ಪರ್ಕಾಯ ವ್ಯವಸ್ಥೆ ಮಾಡಲಾಗಿದೆ. 


ಸಂಖ್ಯೆ:ಕೃಣ 21 ಕೃಪ್ಟೀರ 2019 


Als 
(ಎನ್‌. ಹೆಚ್‌. ಶಿವಶಂಕರ ರೆಡ್ಡಿ) 
ಕೃಷಿ ಸಚಿವರು 


ಭ್ಸಿಲಾಳಳಿಗಳ NODE DDN: 


